ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 1473 (520) 

ಸದಸ್ಯರ ಹೆಸರು ಶ್ರೀ ಮರಿತಿಬ್ಬೇಗೌಡ ಶಿಕ್ಷಕರ ಕೇತು 

ಉತ್ತರಿಸಬೇಕಾದ ದಿನಾ೦ಕ 21.02.2022 

ಉತ್ತರಿಸಬೇಕಾದವರು ಉನ್ನತ ಶಿಕ್ಷಣ ಸಚಿವರು 

ಪ್ರಶ್ನೆ ಉತ್ತರ 

(ಅ) |ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ | ಹೌದು. 
ದೀರ್ಪ ಕಾಲದಿಂದ | 
ಕಾರ್ಯನಿರ್ವಹಿಸುತಿರುವ ಅತಿಥಿ ಸರ್ಕಾರದ | ಆದೇಶ ಸಂಖ್ಯೆ: ಇಡಿ 242 ಡಿಸಿಇ 2021, 
ಉಪನ್ಯಾಸಕರಿಗೆ ಬೋಧನಾ | ದಿನಾಂಕ:1401.2022 & ತಿದ್ದುಪಡಿ ದಿನಾಂಕ: 24.01.2022 ರಲ್ಲಿ 
ಅವಧಿ ಹೆಚ್ಚಿಸಿ, ವೇತನ | ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ 


ಪರಿಷ್ಕರಣೆ ಮಾಡಿ, ವಾರ್ಷಿಕ 10 


ಅತಿಥಿ ಉಪನ್ಯಾಸಕರಿಗೆ ಬೋಧನಾ ಅವಧಿ ಹೆಚ್ಚಿಸಿ, ವೇತನ 
ಪರಿಷ್ಕರಣೆ ಮಾಡಿ, ಸೆಮಿಸ್ಟರ್‌ ಅವಧಿಗೆ ಬದಲಾಗಿ ಶೈಕ್ಷಣಿಕ 


ph ಜತನ ಗ ವರ್ಷಕ್ಕೆ (10 ತಿಂಗಳಿಗೆ ನೇಮಕ ಮಾಡಿಕೊಳ್ಳಲು 
ಆದೇಶಿಸಲಾಗಿದೆಯೇ; ಆದೇಶಿಸಲಾಗಿದೆ. _ 

(ಆ) | ಸರ್ಕಾರದ ಈ ನಿರ್ಧಾರದಂತೆ ಅತಿಥಿ ಉಪನ್ಯಾಸಕರಾಗಿ ಹೆಚ್ಚಿನ ಅವಧಿಗೆ ಸೇವೆ 
ಅತಿಥಿ ಉಪನ್ಯಾಸಕರನ್ನು | ಸಲ್ಲಿಸಿದವರಿಗೆ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ 
ನೇಮಕ ಮಾಡುವಲ್ಲಿ | ಪ್ರಾಧಾನ್ಯತೆ ಕೊಡುವುದು. ಇದಕೆ ಸಂಬಂಧಪಟ್ಟ ಹಾಗೆ 
ಅನುಸರಿಸಲಾಗುತ್ತಿರುವ ಪ್ರಸ್ತುತ ಇಲಾಖೆಯಲ್ಲಿ ಅನುಸರಿಸುತ್ತಿರುವ 
ಮಾನದಂಡಗಳೇನು; (ವಿವರ | ಮಾನದಂಡಗಳನ್ನಯ ಆಯ್ಕೆಪಟ್ಟಿ ತಯಾರಿಸುವಂತೆ 
ನೀಡುವುದು) ಸೂಚಿಸಲಾಗಿರುವ ಹಿನ್ನೆಲೆಯಲ್ಲಿ, ಅತಿಥಿ ಉಪನ್ಯಾಸಕರ 


ಆಯ್ಕೆಗೆ ಸಂಬಂಧಿಸಿದಂತೆ ಈ ಹಿಂದೆ ಸರ್ಕಾರಿ ಪದವಿ 
ಕಾಲೇಜುಗಳಲ್ಲಿ ಸಲ್ಲಿಸಿರುವ ಸೇವಾ ಅನುಭವ ಹಾಗೂ 
ವಿದ್ಯಾರ್ಹತೆಯನ್ನು ಆಧರಿಸಿ, ಈ ಕೆಳಕಂಡಂತೆ 100 ಅಂಕಗಳಿಗೆ 


ಮಾನದಂಡಗಳನ್ನು ನಿಗಧಿಪಡಿಸಲಾಗಿದೆ. 
ತ್ರ. 1 ಗರಿಷ್ಠ 
ಸಂ ವಿದ್ಯಾರ್ಹತೆ ಅಲಕಗಳು 


F 


ವಿದ್ಯಾರ್ಹತೆ: 

ಅಭ್ಯರ್ಥಿಯು ಎರಡು ವರ್ಷ ಸ್ನಾತಕೋತ್ತರ ಪದವಿಯಲ್ಲಿ ಗಳಿಸಿರುವ 
ಒಟ್ಟು ಶೇಕಡಾವಾರು ಅಂಕಗಳ 25%ನ್ನು ಗಣನೆಗೆ ತೆಗೆದುಕೊಳ್ಳುವುದು. 
(ಉದಾ: ಅಭ್ಯರ್ಥಿಯು ಸ್ನಾತಹೋತ್ತಲ ಪದವಿಯಲ್ಲಿ ಶೇಕಡ 60 ಅಂಕ 
ಪಡೆದಿದ್ದಲ್ಲಿ ಅದರ ಶೇಕಡ 25ರಷ್ಟು ಭಾಗವನ್ನು ಅ೦ದರೆ 15 ಅಂಕಗಳು 
ಎಲಬುದಾಗಿ ಗಣನೆಗೆ ತೆಗದುಹೊಳ್ಸಿಪುದ್ದು) 

21 ಹೆಚುವರಿವಿದ್ಯಾರ್ಹತೆ: | 
1 ಪಿಹೆಚ್‌.ಡಿ ವಿದ್ಯಾರ್ಹತೆ ಪಡೆದಿದ್ದಲ್ಲಿ 12 
2 ಎನ್‌ಇಟಿ/ಕೆ-ಸೆಟ್‌/ಎಸ್‌ಎಲ್‌ಇಟಿ ವಿದ್ಯಾರ್ಹತೆ ಪಡದಿದ್ಮಲ್ಲಿ 09 
3) ಎಂ.ಫಿಲ್‌. ವಿದ್ಯಾರ್ಹತೆ ಪಡೆದಿದಲ್ಲಿ 06 


3. | ಅಮಭವ: I 
ಹಿಂದಿನ ವರ್ಷಗಳಲ್ಲಿ ಸರ್ಕಾರಿ ಪ್ರಥಮದರ್ಜಿಕಾಲೇಜುಗಳಲ್ಲಿ 
ಮಾತ್ರಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ ಅವಧಿಗೆ ಪ್ರತಿ ಶೈಕ್ಷಣಿಕ 
ವರ್ಷಕ್ಕೆ 3 ಅಂಕಗಳಂತೆ ಗರಿಷ್ಠ 16 ವರ್ಷಗಳಿಗೆ 48 ಅಂಕಗಳನ್ನು 
ಮಿತಿಗೊಳಿಸುವುದು. (ಪ್ರತಿ ಪ್ಲೆಕಣಿಕ ವರ್ಷದ ಪೂರ್ಣ ಅವಧಿ ಸೇವೆಗೆ 3 
ಅಂಕಗಳು ಪ್ಲೆಥ್‌ಣಿಕ ವರ್ಷದಲ್ಲಿ 1 ಸೆಮಿಸ್ಟರ್‌ ನಲ್ಲಿ ಮಾತ್ರ ಸೇವಿ 
ಸಲ್ಲಿಸಿದ್ದರೆ 15 ಅಂಕಗಳು) 


25 


48 


100 


ಒಟ್ಟು 
ಸೂಚನೆ: ವಿಕಲಚೇತನ ಅಭ್ಯರ್ಥಿಗಳಿಗೆ 10 ಅಂಕಗಳನ್ನು ಹೆಚ್ಚುವರಿಯಾಗಿ 
ನೀಡುವುದು, 


(ಇ) 115 ಗಂಟೆಗಳ ಬೋಧನಾ ಅವಧಿಗೆ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಕಲಾ ಮತ್ತು ವಾಣಿಜ್ಯ 
ಎಷ್ಟು ಮಂದಿ ಅತಿಥಿ | ವಿಷಯಗಳಿಗೆ 15 /19 ಗಂಟೆಗಳ ಬೋಧನಾ ಅವಧಿಗೆ ಒಟ್ಟು 
ಉಪನ್ಯಾಸಕರನ್ನು ನೇಮಕ | 5498 ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳಲಾಗಿದೆ. 
ಮಾಾಗಿಹಂಜಲಾಗಿದೆ ೨೬೦] ವಿಷಯವಾರು ವಿವರವನ್ನು ಅನುಬಂಧದಲ್ಲಿರಿಸಿದೆ 
ನೀಡುವುದು) 

(ಈ) |15 ಗಂಟೆಗಳ ಬೋಧನಾ ಅವಧಿ 
ಮಾಡುವವರು ಯು.ಜಿ.ಸಿ. ಪ್ರಸ್ತುತ ನೂತನ ಆಯ್ಕೆ ಪ್ರಕ್ರಿಯೆಯನ್ನ್ವಯ ಆತಿಥಿ 
ಶೈಕ್ಷಣಿಕ ವಿದ್ಯಾರ್ಹತೆ |! ಉಪನ್ಯಾಸಕರ ಕರ್ತವ್ಯಕ್ಕೆ ವರದಿ ಮಾಡಿ ಕೊಂಡಿರುವ 7005 
ಹೊಂದಿರುತ್ತಾರೆಯೇ; ಅತಿಥಿ ಉಪನ್ಯಾಸಕರಲ್ಲಿ 3473 ಅತಿಥಿ ಉಪನ್ಯಾಸೆಕರು 

(ಉ) | ಅತಿಥಿ ಉಪನ್ಯಾಸಕರಲ್ಲಿ ಎಷ್ಟು | ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಯು.ಜಿ.ಸಿ. ನಿಯಮದಂತೆ 

- | ಮಂದಿ ಸಹಾಯಕ ಪ್ರಾಧ್ಯಾಪಕರ ! ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ಹೊಂದಿರುತ್ತಾರೆ. 
ಹುದೆಗೆ ಯು.ಜಿ.ಸಿ. 
ವಿಯಮದಂತೆ ಶೈಕ್ಷಣಿಕ 
ವಿದ್ಯಾರ್ಹತೆಯನ್ನು 
ಹೊಂದಿದ್ದಾದೆ; _ 

(ಊ) | ರಾಜ್ಯದಲ್ಲಿರುವ ಸುಮಾರು ಸರ್ಕಾರದ ಆದೇಶ ಸಂಖ್ಯೆ: ಇಡಿ 242 ಡಿಸಿಇ 2021, 
14,500 ಮಂದಿ ಎಲ್ಲಾ ಅತಿಥಿ | ದಿನಾಂಕ:14.01.2022 ಮತ್ತು ತಿದ್ದುಪಡಿ ದಿನಾ೦ಕ: 24.01.2022 
ಉಪಸ್ಯಾಸಕರಿಗೂ ಸದರಿ |ರಲ್ಲಿ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಕಾರ್ಯ 
ನೇಮಕಾತಿಯಲ್ಲಿ ಅವಕಾಶ | ನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರಿಗೆ ಬೋಧನಾ 
ಕಲ್ಪಿಸಲಾಗಿದೆಯೇ? ಅವಧಿಯನ್ನು ಈ ಹಿಂದೆ ಇದ್ದ ವಾರಕ್ಕೆ ಗರಿಷ್ಠ 8/10 ಗಂಟೆಗಳ 

. ಬದಲಾಗಿ ಗರಿಷ್ಠ 15/19 ಗಂಟೆಗಳಿಗೆ ಹೆಚ್ಚಿಸಲಾಗಿರುತ್ತದೆ. 
ಅದರನ್ವಯ ಕಾಲೇಜುಗಳಲ್ಲಿ ವಿವಿಧ ವಿಷಯಗಳ ಕೋರ್ಸ್‌! 
ಕಾಂಬಿನೇಷನ್‌ಗಳು ಮತ್ತು ವಿದ್ಯಾರ್ಥಿಗಳ ಪ್ರವೇಶಾತಿ 
ಸಂಖ್ಯೆಗನುಗುಣವಾಗಿ ಲಭ್ಯವಾಗುವ ಒಟ್ಟು ಕಾರ್ಯಭಾರದಲ್ಲಿ 
15/19 ಗಂಟೆಗಳ ಕಾರ್ಯಭಾರ ಹಾಗೂ ಉಳಿಕೆಯಾಗುವ 
ಭಾಗಶಃ ಕಾರ್ಯಭಾರಕೆ ಒಟ್ಟು ಅಂದಾಜು 10500 ಅತಿಥಿ 
ಉಪನ್ಯಾಸಕರು ಅಗತ್ಯವಿದ್ದು, ಈಗಾಗಲೇ ಆನ್‌ಲೈನ್‌. 
ಕೌನ್ಸಿಲಿಂಗ್‌ ಮೂಲಕ ಒಟ್ಟು 7005 ಅತಿಥಿ ಉಪನ್ಯಾಸಕರು 
ಸಂಬಂಧಪಟ್ಟಿ ಕಾಲೇಜುಗಳಲ್ಲಿ ಕರ್ತವ್ಯಕ್ಕೆ ವರದಿ 
ಮಾಡಿಕೊಂಡಿರುತ್ತಾರೆ. ಇನ್ನೂ ಉಳಿಕೆಯಾಗಿರುವ 
ಕಾರ್ಯಭಾರಕ್ಕೆ ಅಗತ್ಯವಿರುವ ಅತಿಥಿ ಉಪನ್ಯಾಸಕರನ್ನು 2ನೇ 
ಸುತ್ತಿನ ಆನ್‌ಲೈನ್‌ ಕೌನ್ಸಿಲಿಂಗ್‌ ಮೂಲಕ ಆಯ್ಕೆ 
ಮಾಡಿಕೊಳ್ಳಲು ಕ್ರಮಕೈಗೊಳ್ಳಲಾಗುತ್ತಿದೆ. 

ಇಡಿ 57 ಡಿಸಿಇ 2022 


(ಡಾ. ಅಶ್ವ ರಾಯಣ ಸಿ.ಎನ್‌) 


ಉನ್ನತ ಶಿಕ್ಷಣ, ಐ.ಟಿ.-ಬಿ.ಟಿ.ವಿಜ್ಞಾನ 
ಮತ್ತು ತಂತ್ರಜ್ಞಾನ, ವಿದ್ಯುನ್ಮಾನ ಹಾಗೂ 
ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಸಚಿವರು 


ಕರ್ನಾಟಿಕ ಸರ್ಕಾರ 


ಸ | ಕಾಲೇಜು ಶಿಕಣ ಇಲಾಖೆ ರಿಮೆಬಂದಧ 


15/19 ಗಂಟೆಗಳ ಬೋಧನಾ ಅವಧಿಗೆ ನೇಮಕಗೊಂಡಿರುವ ಅತಿಥಿ ಉಪನ್ಯಾಸಕರ ವಿಷಯವಾರು 
ವಿವರ 


Count 


[ee 


Biochemistry 


2 Biotechnology 
Botany 120 


33 


Business Administration 
Business Management/Business Administration /Master of international 
Business 


242 


[ 
[o-] 


ಟು 
00 


po 
[EN 
[e-] 


1269 


Computer Fundamentals 


Computer Science . 463 
1 


283 


: 


10 Criminology 


- 


[ee 
[4 
pl 
Oo 


mle 


4 English (Language) 


[A] 
[= 


Geography 
16 
17 


Geology 
39 
319 


Hindi (Language) 


[eR [e 
[5 U 


| 


OME SCIENCE-FOOD AND NUTRITION, 
OME SCIENCE-RESOURCE MANAGEMENT 
OME SCIENCE-TEXTILE AND CLOTHING : 
NDIAN CONSTITUTION 

ndustrial Chemistry 


1 


w 
xz 


NIN [| N|w| em 


4 
5 


Ny 
MN 


| N]|N|nN 
[<n] 


7 |Kannada (Language) 565 


[ 
' 


295 


MJ 
ko 


Ne 
3[5| 


C:\Users\ASST1-~1\AppData\Local\Temp\520_Subject wise Guest faculty18022022 


Count 


FN 
Microbiology ' | 
ET STEERER CED 
್ತ 
ಕ್‌ 


23 


33 [Optional fanmade 
| 34 | Optional Marathi 

EN NN ETN 
| 


8 
TT ESSGTE SASS 
Statistics ' 5 
FN RSS ESSRN EE 7S 
SSNS TNS IA 


CTE SESS TGR Gira Toa ose 


CAUsers\ASST1-~1\AppData\Locai\Temp\520_Subject wise Guest faculty18022022 


